ಕರ್ನಾಟಿಕ ವಿಧಾನ ಪರಿಷತ್ತು 


¥ 649 (1894) 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
ಸದಸ್ಯರ ಹೆಸರು 


ಶ್ರೀ ಕೆ. ಪ್ರತಾಪಚಂದ್ರ ಶೆಟ್ಟಿ 


ಉತ್ತರಿಸಬೇಕಾದ ದಿನಾಂಕ 


(ಸ್ಥಳೀಯ ಸಂಸ್ಥೆಗಳ ಕ್ಷೇತ) 
23-03-2021 


ಕ್ಯಾಂಟೀನ್‌ಗಳ ಸಂಖ್ಯೆ ಎಷ್ಟು; 
ಅವುಗಳ್ಲ ಕಾರ್ಯ ನಿರ್ವಹಿಸುತ್ತಿರುವ 


"ಇಂದಿರಾ. ಕ್ಯಾಂಟೀನ್‌ಗಳ ಸಂಖ್ಯೆ, ಎಷ್ಟು; 


ಇವುಗಳಲ್ಲ ಅಹಾರದ ಗುಣಮಟ್ಟ 
ಪರಿಶೀಅಸಲು ಸರ್ಕಾರ ಕೈಗೊಂಡ 
ಕ್ರಮಗಳಾವುವು; (ಸುತ್ತೋಲೆಯ' ಪ್ರತಿ 
ಒದಗಿಸುವುದು) 


ಉತ್ತರಿಸುವ ಸಚಿವರು ಮಾನ್ಯ ಪೌರಾಡಳಿತ ಹಾಗೂ ಸಕ್ಕರೆ ಸಚಿವರು. 
ಪ್ರ. ಪ್ರಶ್ನೆ "ಉತ್ತರ 
ಸಂ § 
1. ರಾಜ್ಯದಟ್ಲ ಮಂಜೂರಾದ `'ಇಂದೆರಾ| ಸಕಾರದ ಇಡಾ ಸಂಖ್ಯೆ: ನಅಇ 3೦7 ಎಸ್‌ಎಫ್‌ 


2೦17 ದಿ: 23-10-2೦17, 2೨-1-2೦17 ಹಾಗೂ 
2೨-12೨-2೦17ರಲ್ಲ 247 ಇಂದಿರಾ ಕ್ಯಾಂಟೀನ್‌ 
ಹಾಗೂ 15 ಅಡುಗೆ ಕೋಣೆಗಳನ್ನು ಮಂಜೂರು 
ಮಾಡಿ ಆದೇಶಿಸ ಲಾಗಿರುತ್ತದೆ. 


ಸರ್ಕಾರದ ಆದೇಶ ಸಂಖ್ಯೆ: ನಅಇ 47 ಎಸ್‌ಎಫ್‌ಸಿ 


2018 6: 0೦7-೦8- 2೦18ರಲ್ಪ ಮೈಸೊರು 
ಮಹಾನಗರ ಪಾಅಕೆಗೆ ಒಂದು ಹೆಚ್ಚುವರಿ ಇಂದಿರಾ 
ಕ್ಯಾಂಟೀನ್‌ನ್ನು ಮಂಜೂರು ಮಾಡಿ 
ಆದೇಪಿಸ ಲಾಗಿರುತ್ತದೆ. 


(ಆದೇಶದ ಪ್ರತಿಗಳನ್ನು ಅನುಬಂಧ-! ರಲ್ರ ಒದಗಿಸಿದೆ)” 


ಪ್ರಸ್ತುತ ರಾಜ್ಯದಲ್ಲ 186 ಇಂದಿರಾ ಕ್ಯಾಂಟೀನ್‌ 
ಹಾಗೂ 15 ಅಡುಗೆ ಕೋಣಿಗಳು 


.ಕಾರ್ಯನಿರ್ವಹಿಸುತ್ತಿದೆ. 


ಆಹಾರದ ಗುಣಮಟ್ಟ ಪರಿಶೀಲನೆಗೆ ಕೈಗೊಂಡ ಕ್ರಮಗಳು 
ಈ ಕೆಳಕಂಡಂತಿದೆ : 
1)ಸರ್ಕಾರವು ಆದೇಶ 
ಎಸ್‌ಎಫ್‌ಸಿ 2೦17 ದಿಃ 
ಇಂದಿರಾ ಕ್ಯಾಂಟೀನ್‌ಗಳ ಅನುಷ್ಠಾನ ಮತ್ತು 
ಮೇಲ್ವಚಾರಣಿ ನಡೆಸಲು ಆಯಾ ' ಜಲ್ಲೆಗಳ 
ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲ ಅನುಷ್ಷಾ ಇನ ಮತ್ತು 
ಮೇಲ್ವಚಾರಣಾ ಸಮಿತಿ ರಚಿಸಲಾಗಿರುತ್ತದೆ. 


ಸಂಖ್ಯೆಃ " ನಲಲ 8೦1 
23-10-2017 ರಲ 


1 ಪೌರಾಡಳತ' ನಿರ್ದೇಶನಾಲಯದ ಪತ್ರ . ದಿನಾಂಕಃ 
: ೦7-೦4-2೦18ರಲ್ತ್ಪ ಆಹಾರ ಸರಬರಾಜುದಾರರು 
ಇಂದಿರಾ - ಕ್ಯಾಂಟೀನ್‌ಗಳಲ್ಲ ' ಪ್ರತಿ ಹೊತ್ತು 
ಸಿದ್ದಪಡಿಸುವ ಆಹಾರದ ಪ್ರಮಾಣವನ್ನು ಸ್ಥಳೀಯ 
ಸಂಸ್ಥೆಗಳ ಪರಿಸರ ಅಭಿಯಂತರರು hn ಆರೋಗ್ಯ 
ನಿರೀಕ್ಷಕರು ಪ್ರತಿ ಹೊತ್ತು ಕಡ್ಡಾಯವಾಗಿ ಭೇಟ 
ನೀಡಿ' ಆಹಾರ ಗುಣಮಟ್ಟವನ್ನು ಪರಿಶೀಅಸಲು 


"ನಿರ್ದೇಶಿಸ ಸಲಾಗಿರುತ್ತದೆ. 


ರ) ಪೌರಾಡಳತ್‌ ನಿರ್ದೇಶನಾಲಯದ ಪ್ತ ದಿನಾಂಕ]: 
೨೦-೦6-2೦1೨ರಲ್ಲ ಇಂದಿರಾ ಕ್ಯಾಂಟೀನ್‌" 
ಯೋಜನೆಗೆ ಸಂಬಂಧಿಸಿದಂತೆ ಹಲವು 
ನಿರ್ದೇಶನಗಳನ್ನು ನೀಡಲಾಗಿರುತ್ತದೆ. ಈ. ಪೈಕಿ 
ಮಹಾನಗರ ಪಾಲಅಕೆಗಳ ಜಂಟ ಆಯುಕ್ತರು / ಉಪ 
ಆಯುಕ್ತರು, ಪೌರಾಯುಕ್ತರು /' ಮುಖ್ಯಾಧಿಕಾರಿ 
ರವರು ಸ್ಥಳೀಯ ಸಂಸ್ಥೆ ವ್ಯಾಪ್ತಿಯಲ್ಲರುವ' ಇಂದಿರಾ. 
ಕ್ಯಾಂಟೀಸ್‌ಗಳಗೆ ಕಡ್ಡಾಯವಾಗಿ ಕನಿಷ್ಠ 15 
- ದಿನಗಳಗೊಮ್ಮೆ ಭೇಟ ನಿಡಿ ಗುಣಮಟ್ಟ, ರುಚಿ, : 
ಸಂಪ್‌ ಹಾಗೂ ಹವರ್‌ಹೆಡ್‌ ಬ್ಯಂಕ್‌ ಸ್ವಚ್ಛತೆ 
ನಿರ್ವಹಣೆ, ಉಪಕರಣಗಳ ಬಳಕೆ ಇತ್ಯಾದಿಗಳನ್ನು 
ಪರಿಶೀಅಸಲು ನಿರ್ದೇಶಿಸಲಾಗಿರುತ್ತದೆ. 
3) ಪೌರಾಡಳತ ನಿದೇಶನಾಲಯದಟ್ಪ 
ಕಾರ್ಯನಿರ್ವಹಿಸುತ್ತಿರುವ ತಾಂತ್ರಿಕ ಸಿಬ್ಬಂದಿಗಳನ್ನು 
ಳೀಯ ಸಂಸ್ಥೆಗಳೆಲ್ಲರುವ ಕ್ಯಾಂಟೀನ್‌ಗಳಗೆ Ri 
ನೀಡಿ ಶುಚತ್ರ, 'ರುಟ; ಆಹಾರದ ಗುಣಮಟ್ಟ 
ಇತ್ಯಾದಿಗಳನ್ನು ಪರಿಶೀಲಸಿ ವರದಿಯನ್ನು ) 
ನಿರ್ದೇಶನಾಲಯಕ್ಕೆ ಸಲ್ಲಸುವಂತೆ ಪೌರಾಡಳತ 
" ನಿರ್ದೇಶನಾಲಯ ರವರ ಆದೇಶ ದಿನಾಂಕ: 
೦4-೦7-2೦1೨ರಲ್ತ್ಲ ಆದೇಶಿಸ ಲಾಗಿದ್ದು, : ಅದರಂತೆ 
ವರದಿಯನ್ನು ಸಲ್ರಸಿರುತ್ತಾರೆ (ಪ್ರತಿ ಲಗತಿಸಿದೆ). 


ಇಂದಿರಾ ಕ್ಯಾಂಟೀನ್‌ಗಳ ನಿರ್ವಹಣಿಯ 
ಜವಾಬ್ದಾರಿಯನ್ನು ಯಾವ ಸಂಸ್ಥೆಯಿಂದ 
ನಿರ್ವಹಿಸಲಾಗುತ್ತಿದೆ; ನಿರ್ವಹಣೆಗೆ 
ಮೀಸಲಟ್ಣ ನ ಅನುದಾನವೆಷ್ಟು; 
ಬಡುಗಡೆಯಾದ ಅನುದಾನವೆಷ್ಟು; 


(ವರ್ಷವಾರು, ಜಿಲ್ಲಾವಾರು ವಿವರ: 


ನೀಡುವುದು) 


ಸರ್ಕಾರದ" ಆಡ ಸಂಖ್ಯೆ: ನಅಇ 3೦1 ಎಸ್‌ಎಫ್‌ನಿ 
2೦1೨ ದಿ: ೨3-1೦-೨೦1೨ರಲ್ರ ಮಾರ್ಗಸೂಚಿಯಲ್ಲ 
ಆಹಾರ ಸರಬರಾಜುದಾರರ 'ಆಯ್ದೆ ಪ್ರಕ್ರಿಯೆಯನ್ನು 
ಆಯಾ ಜಲ್ಲೆಗಳ ಚಲ್ಲಾಧಿಕಾರಿಗಳಗೆ 2 
ಆದೇಶಿಸ ಲಾಗಿರುತ್ತದೆ. ಅದರಂತೆ, ಟೆಂಡರ್‌ ಪ್ರಕ್ರಿಯೆ 
ಅನ್ವಯ ಆಯ್ಲ್ದೆಯಾಗುವ ಆಹಾರ ಸರಬರಾಜುದಾರರು 
ಇಂದಿರಾ ಕ್ಯಾರಿಟೀನ್‌ಗಳ $ ನಿರ್ವಹಣೆಯನ್ನು 
ಮಾಡುತ್ತಿದ್ದು," ನಗರ ಸ್ಥಳೀಯ ಸಂಸ್ಥೆಗಳ ಆಯುಕ್ತರು 
/ ಪೌರಾಯುಕ್ತರು / ಮುಖ್ಯಾಧಿಕಾರಿಗಳು 
ನಿರ್ವಹಣೆಯ... ಮೇಲ್ವಚಾರಣೆ ಜವಾಬ್ದಾರಿಯನ್ನು 
ಹೊಂದಿರುತ್ತಾರೆ. ಇಂದಿರಾ ತ್ಯಾಂಟೀನ್‌ಗಳ 
ನಿರ್ವಹಣೆಗಾಗಿ ಪ್ರತ್ಯೇಕವಾಗಿ ' ಅನುದಾನವನ್ನು 
ಒದಗಿಸಲಾಗಿರುವುದಿಲ್ಲ. 2 


ಸರ್ಕಾರದ ಆದೇಶ ಸಂಖ್ಯೆ: ನಅಇ 30೦1 ಎಸ್‌ಎಫ್‌ಸಿ 
2೦1೨ ದಿ: 23-10-2೦1೨ರ ಮಾರ್ಗಸೂಜಗಳನ್ಟಯ 
ಆಹಾರ ಪೂರೈಕೆಗೆ ತಗಲುವ ಸಹಾಯಧನದ 
ಶೇತ೦ರಷ್ಟನ್ನು ಕಾರ್ಮಿಕ ಇಲಾಖೆಯುಂದ 
ಪಡೆಯುವುದು, ಬಾಕಿ ಶೇ7೦ರಷ್ಟು ಸಹಾಯಥನವನ್ನು 
"ಮಹಾನಗರ ಪಾಲಅಕೆಗಳು ಪ್ರಂತ ಪನುದಾನದಿಂದ 
ಭರಿಸತಕ್ನದ್ದು, ಉಳದ. ಇತರೆ" ನಗರ .ಹ್ಥಳೀಯ 
ಸಂಸ್ಥೆಗಳಗೆ ಶೇ7೦ರಷ್ಟು ಸಹಾಯಧನವನ್ನು 
ನಗರಾಭವೃದ್ಧಿ ಇಲಾಖೆಯಿಂದ ಒದಗಿಸಲಾಗುವುದು. 
ಅದರಂತೆ, ಸರ್ಕಾರದಿಂದ ಅಡುಗಡೆಯಾಗಿರುವ 


ಬ 


ಹ ರಲ್ಲ. ಹಾಗೂ" ee ಜಲ್ಲೆಗಳಗೆ 


ಆಹಾರ ಸಹಾಯಧನದ ನವರಗಳನ್ನು ಇನಾನಾಧ-ವ 


1 ಡುಣಿಡೆ ಮಾಡಲಾಗಿರುವ ಸಹಾಯಧನದ 
ವಿವರಗಳನ್ನು ಅನುಐಂಧಥ-- -ಡರಲ್ಪ ಜದಗಿಸಿದೆ. 
"| ಉಡುಪಿ ಜಲ್ಲೆಯಲ್ಲ ಅಕ ಇಂದಿರಾ | ' ಉಡುಪಿ ಜಲ್ಲೆಯಲ್ಲ ಒಟ್ಟು ೦4 ಇಂದಿರಾ 
ಕ್ಯಾಂಟೀನ್‌ಗಳು ಕಾರ್ಯ ಕ್ಯಾಂಟೀನ್‌ಗಳವೆ. 
ನಿರ್ವಹಿಸುತ್ತಿವೆ; ಇವುಗಳ ಆಹಾರ 
ತಯಾರಿಕೆಗಾಗಿ ಟೆಂಡರ್‌ ಪಡೆದ | ಉಡುಪಿ ಜಲ್ಲೆಯ ಇಂದಿರಾ ಕ್ಯ್ಯಾಂಟೀನ್‌ಗಳ ಆಹಾರ 


ಗುತ್ತಿಗೆದಾರರ ಹೆಸರು. ಮತ್ತು ವಿಳಾಸ 
ನೀಡುವುದು; 


ತಯಾರಿಕೆಗಾಗಿ ಗುತ್ತಿಗೆ ಪಡೆದಿರುವ ಗುತ್ತಿಗೆದಾರ 
ಸ್ನಂಸ್ಥೆಯ ಹೆಸರು ಮೆ! ಭಾರತೀಯ ಮಾನವ ಕಲ್ಯಾಣ 
ಪರಿಷದ್‌, ನವದೆಹಲ. 

ವಿಳಾಸ; #3, ಒಂದನೇ ಮಹಡಿ, ೭ನೇ ಮುಖ್ಯರಸ್ತೆ, 


ಜೆ.ಸಿ.ನಗರ, ಬೆಂಗಳೂರು - 56೦೦೦6. 


 ಕ್ಯಾಂಟೀನ್‌ಗಳೆಲ್ಪ 


“| ಇಂದಿರಾ ಟೀ. 
ಹಾಲು, ಕಾಫಿ, ಪಾನೀಯಗಳನ್ನು - 
ಛಿ ನ | ಇಂದಿರಾ ಕ್ಯಾಂಟೀನ್‌ಗಳಲ್ಲ ಟೀ ಹಾಲು, ಕಾಫಿ, 
ಪೂರೈಸುವ ಉಡ್ಲ್ದೇಶ ಸರ್ಕಾರದ 2 
ಐ ಪಾನೀಯಗಳನು ಪೂರೈಸುವ ಹಾಗೂ ಹಾಲು 
ಮುಂದಿದೆಯೇ; ಹಾಲು ಉತಾದಕ ಲ್ನ 
[1 ಉತ್ಪಾದಕ ಸಂಘಗಳಂದ ಕಾಫಿ, ಟೀ ಔಟಲೆಬ್‌ 
ಸಂಫಗಳಂದ ಇಂದಿರಾ ಈ 


ಕ್ಯಾಂಟೀನ್‌ಗಳಲ್ಲ ಕಾಫಿ, ಟೀ ಔಟ್‌ಲೆಟ್‌ 
ಸ್ಥಾಪಿಸುವ ಉದ್ದೇಶಪಿದೆಯೇ? 


ಸ್ಥಾಪಿಸುವ ಯಾವುದೇ ಯೋಜನೆಗಳು ಇರುವುದಿಲ್ಲ. .. 


ಸೆಂಖ್ಯೈ:ನಅಇ 186 ಎಸ್‌.ಎಫ್‌.ಸಿ 2021 


1h 
(ಎನ್‌. ನಾಗರ? ಜ್‌, ಎ೦:ಟಿ.ಬಿ) 
ಪೌರಾಡಳಿತ ಹಾಗೂ ಸಕ್ಕರೆ ಸಜಿವರು 


